ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತೆರಡನೆಯ ಅಧಿವೇಶನ 
ಶುಕ್ರವಾರ, ದಿನಾಂಕ: 11ನೇ ಡಿಸೆಂಬರ್‌, 2020 


ಬೀದರ್‌ ಜಿಲ್ಲೆಯಲ್ಲಿ ಮೃತಪಟ್ಟ ಹಾಗೂ ಅಪಘಾತಕ್ಕೀಡಾದ ಜಾನುವಾರುಗಳಿಗೆ ಪರಿಹಾರ ನೀಡುವ 
ಶುರಿತು 


ಶ್ರೀ ವಿಜಯ ಸಿಂಗ್‌ (ಸ್ಠಳೀಯ ಸಂಸ್ಥೆಗಳ ಕ್ಲೇತು - 


486(274) ಮಾನ್ಯ ಪಶುಸಂಗೋಪನೆ ಹಾಗೂ ಹಜ್‌ ಮತ್ತು ವಕ್ತ್‌ ಸಚಿವರು ಈ ವಿಷಯಗಳನ್ನು 
ದಯವಿಟ್ಟು ತಿಳಿಸುವರೆ :- 


(ಅ) 2016ರಿಂದ ಇಲ್ಲಿಯವರೆಗೆ ಬೀದರ್‌ ಜಿಲ್ಲೆಯಲ್ಲಿ ಸಾವನ್ನಪ್ಪಿರುವ ಜಾನುವಾರುಗಳ ಸಂಖ್ಯೆ ಎಷ್ಟು; 
ಇಲ್ಲಿಯವರೆಗೆ ಮೃತಪಟ್ಟಿ ಎಷ್ಟು ಜಾನುವಾರುಗಳಿಗೆ ಪರಿಹಾರ ನೀಡಲಾಗಿದೆ; ಜಾನುವಾರು ಮೃತಪಟ್ಟು 
ವರ್ಷವಾದರೂ ರೈತರಿಗೆ ಪರಿಹಾರ ನೀಡಲು ಆಗಿರುವ ವಿಳಂಬಕ್ಕೆ ಕಾರಣವೇನು ; (ವರ್ಷಾವಾರು ವಿವರ 
ನೀಡುವುದು) 


(ಆ) ಬೀದರ್‌ ಜಿಲ್ಲೆಯಲ್ಲಿ ಜಾನುವಾರುಗಳಿಗೆ ಚಿಕಿತ್ಸೆ ನೀಡಲು ಇರುವ ಆಸ್ಪತ್ರೆಗಳ ಸಂಖ್ಯೆ ಎಷ್ಟು ; 
(ತಾಲ್ಲೂಕುವಾರು ವಿವರ ನೀಡುವುದು) 


(ಇ) ಈ ಪೈಕಿ ಸ್ವಂತ ಕಟ್ಟಿಡ ಹಾಗೂ ಖಾಸಗಿ ಕಟ್ಟಿಡಗಳಲ್ಲಿ ಇರುವ ಆಸ್ಪತ್ರೆಗಳ ಸಂಖ್ಯೆ ಎಷ್ಟು; ಸ್ವಂತ 
ಕಟ್ಟಿಡ ನಿರ್ಮಾಣಕ್ಕೆ ಸರಕಾರ ಯಾವ ಕ್ರಮಕ್ಯೆಗೊಂಡಿದೆ ; 


(ಈ) ಪಶು ಸಂಗೋಪನ ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳ ಸಂಖ್ಯೆ ಎಷ್ಟು; ಸದರಿ ಹುದ್ದೆಗಳನ್ನು 
ಭರ್ತಿ ಮಾಡಿಕೊಳ್ಳಲು ಕೈಗೊಂಡಿರುವ ಕ್ರಮವೇನು ; (ತಾಲ್ಲೂಕುವಾರು ಹುದೆವಾರು ವಿವರ 
ನೀಡುವುದು) 


(ಉ) ಬೀದರ್‌ ಜಿಲ್ಲೆಯಿಂದ ಅಂಬುಲೆನ್ಸ್‌ ಸೇವೆಗೆ 1962ಗೆ ಬಂದಿರುವ ಕರೆಗಳು ಎಷ್ಟು; ತುರ್ತು ಚಿಕಿತ್ಸೆಗಾಗಿ 
ಎಷ್ಟು ಬಾರಿ ಅಂಬುಲೆನ್ಸ್‌ ಬಳಸಲಾಗಿದೆ ? (ತಾಲ್ಲೂಕುವಾರು ಮಾಹಿತಿ ನೀಡುವುದು) 


